ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 30-03-2021 ಪ್ರಶ್ನೆ ಸ೦ಖ್ಯೆ: 2085(2435) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ವಿಷಯ: ಕಲ್ಲು ಗಣಿಗಾರಿಕೆಯಲ್ಲಿ ಸ್ಫೋಟಕ ವಸ್ತುಗಳಿಂದ ಸಂಭವಿಸಿದ ಸಾವು-ನೋವುಗಳ ಬಗ್ಗೆ 


(ಅ) ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಗಣಿಗಾರಿಕೆ ಮತ್ತು ಕಲ್ಲುಗಾಣಿಕೆಯಲ್ಲಿ ಅಕ್ರಮವಾಗಿ 
ಬಳಸುತ್ತಿರುವ ಸ್ಫೋಟಕ ವಸ್ತುಗಳಿಂದ ಹಲವಾರು ಸಾವು-ನೋವು ಸಂಭವಿಸಿರುವುದು 
ನಿಜವೇ 


(ಆ) ಹಾಗಿದ್ದಲ್ಲಿ, ಪೂರ್ಣ ವಿವರ ನೀಡುವುದು; 


(ಇ) ಈ ಗಣಿಗಾರಿಕೆ ಮತ್ತು ಕಲ್ಲುಗಾಣಿಕೆಯನ್ನು ಅಕ್ರಮವಾಗಿ ನಡೆಸುವುದಲ್ಲದೇ, 
ವೈಜ್ಞಾನಿಕವಾಗಿ ಮತ್ತು ಸುರಕ್ಷಿತವಾಗಿ ಸ್ಫೋಟಕಗಳನ್ನು ಬಳಸದೇ, ಅನುಭವ-ನುರಿತ- 
ಅರಿತ ಘೋರ್‌ಮನ್‌ಗಳ ಮತ್ತು ಗಣಿಗಾರರು ಇಲ್ಲದ ಕಾರಣಕ್ಕಾಗಿ ಇಂತಹ ಅಪಘಾತಗಳಿಗೆ 
ಕಾರಣ ಎನ್ನುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ ನಿಟ್ಟಿನಲ್ಲಿ ಸರ್ಕಾರ 
ತೆಗೆದುಕೊಂಡ ಕ್ರಮಗಳಾವುವು; (ವಿವರ ನೀಡುವುದು) 


(ಈ) ರಾಜ್ಯದಲ್ಲಿ ಗಣಿಗಾರಿಕೆ ಮತ್ತು ಕಲ್ಲುಗಾಣಿಕೆ ಹಾಗೂ ಇವುಗಳಿಗೆ ಸಂಬಂಧಿಸಿದ 
ಚಟುವಟಿಕೆಗಳನ್ನು ವೈಜ್ನಾನಿಕ ಮತ್ತು ಸುರಕ್ಷಿತ ರೀತಿಯಾಗಿ ನಡೆಸಲು ಈ ವಲಯದಲ್ಲಿ 
ಕಾರ್ಯಮಗ್ನ್ದರಾಗಿರುವ ಎಲ್ಲರಿಗೂ ಸೇರಿದಂತೆ ರಾಜ್ಯದಲ್ಲಿ ಒಂದು ning Schooಂ'ನ್ನು 
ಕೇಂದ್ರ ಸರ್ಕಾರದ ಗಣಿ ಮಂತ್ರಾಲಯದ  ಅಆಶ್ರಯದೊಂದಿಗೆ ಸ್ಥಾಪಿಸಲು 
ಉದ್ದೇಶಿಸಲಾಗಿದೆಯೇ; ಹಾಗಿದ್ದಲ್ಲಿ, ವಿವರ ನೀಡುವುದು? 


